ಕರ್ನಾಟಕ ವಿಧಾನ ಪರಿಷತ್ತು 


4(49) 


ಸದಸ್ಯರ ಹೆಸರು :ಶ್ರೀ. ಅರವಿಂದ್‌ ಕುಮಾರ್‌ ಅರಳ(ವಿಧಾನ ಸಭೆಬುಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ 21.0೦೨9.೭2೦೭2೦ 
ಉತ್ತರಿಸುವ ಸಚಿವರು ಮಾಸ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ 
ಉನ್ಮತ ಶಿಕ್ಷಣ ಸಚವರು 
3 ಪತ್ನ ಉತ್ತರ 
ಸಂ 
1) 2017ರ ಜೀದೆರ್‌ ನಗರಕ್ಕೆ | ಜೀದರ್‌ ಸರ್ಕಾರ `ಇಂಜನಿಯರಿಂಗ್‌ ಕಾಲೇಜು `ಕಣ್ಣಡ] 
ಇಂಜಿನಿಯರಿಂಗ್‌ ಕಾಲೇಜು | ನಿರ್ಮಾಣ ಕಾಮಗಾರಿಯು ಪ್ರುಸ್ತುತ phase-1 Finishing 
ಮಂಜೂರಾಗಿದ್ದು. ಅದರ ಕಟ್ಟಡ ನಿರ್ಮಾಣ | ks is in progress, phase-Il Slab Barbending 
ಕಾರ್ಯ ಪ್ರಗತಿ ಯಾವ ಹಂತದಲ್ಲಿದೆ: | £0; 2" ಗಂor is in progress ಹಂತದ ಕಾಮಗಾರಿಯು 
ಅದಕ್ಷಾಗಿ ಎಷ್ಟು ಅನುದಾನ | ಫಗತಿಯದಡದೆ. 


ಮೀಸಲಅಡಲಾಗಿದೆ: ಇಲ್ಲಯವರೆಗೆ ಎಷ್ಟು ಹಣ 


ಖರ್ಚು 


ಮಾಡಲಾಗಿದೆ: ಯಾವಾಗ 


ಪೂರ್ಣಗೊಳಸಲಾಗುವುದು: 


ಸದರಿ ಕಾಮಗಾರಿಗೆ ರಾಜ್ಯವಲಯದಿಂದ ರೂ.38೦೦.೦೦ 
ಲಕ್ಷ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭವೃದ್ಧಿ ಮಂಡಳ 
ವತಿಯಂದ ರೂ.2೦೦೦.೦೦ಲಕ್ಷ ಹೀಗೆ ಒಟ್ಟು 
ರೂ.ರ8೦೦.೦೦ ಲಕ್ಷಗಳು ಮಂಜೂರಾಗಿದ್ದು. ಶವರೆಗೂ 
ರಾಜ್ಯ ವಲಯದಿಂದ ರೂ.2877.5೦ಲಕ್ಷ ಹಾಗೂ 
ಕಲ್ಯಾಣ ಕರ್ನಾಟಕ ಪ್ರದೇಶಾಭವೃದ್ಧಿ ಮಂಡಳಿಯುಂದ 
ರೂ.5೦೦.೦೦ಲಕ್ಷ ಹೀಗೆ ಒಟು 3377.5೦ಲಕ್ಷಗಳನ್ನು 
ಜಡುಗಡೆ ಮಾಡಲಾಗಿದೆ. 


ಕ. Tವರ್ಷ ಬಡುಗಡೆ "`` ಮಾಡಲಾದ] 
ಪಂ. ಅನುದಾನ 
(ರೂ.ಲಕ್ಷಗಳಲ್ಲ) 
1 207-8 | ರಂ೦.೦೦ 
2. [201879 1577.50 
3. |2019-20 | 2300.00 
OO ಒಟ್ಟು 3377.ಕಂ 


ಸದರಿ ಕಾಮಗಾರಿಗೆ ರಾಜ್ಯವಲಯದಿಂದ ರೂ.೨೭೭.5೦ 
ಲಕ್ಷ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭವೃದ್ಧಿ 
ಮಂಡಳಲುಂದ ರೂ.15ರ೦೦.೦೦ಲಕ್ಷ ಹೀಗೆ ಒಟ್ಟು 
ರೂ.2422.5೦0 ಲಕ್ಷಗಳು ಜಡುಗಡೆಯಾಗಬೇಕಿದ್ದು, 
ಅನುದಾನದ ಲಭ್ಯತೆ ಅಪ್ಟಯ ಸದರಿ ಕಾಮಗಾರಿಯನ್ನು 
ಪೂರ್ಣಗೊಳಸಲಾಗುವುದು. 


(ಆ) ಸದರ ಕಾಲೇಜು ಐರುವ ಪೈಕ್ಷಣಿಕ ಸಾಅನ್ತ] ಎ.ಐ.ಸಿ.ಟ.ಇ ಮಾರ್ಗಸೂಚಿ/ನಿಯೆಮಗಳ ಪ್ರಕಾರ ಕಟ್ಟಡ 
ಆರಂಭಗೊಳ್ಕುವುದೇ: ಕಾಮಗಾರಿಯು ಪೂರ್ಣಗೊಲಡ ನಂತರ ಇತರೇ 
ಆರಂಭಗೊಳ್ಳುವುದಾದರೆ. ಅದಕ್ಷೇನಾದರೂ | ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ. ಎಐಸಿಟಇ' 
ಕಾಲಮಿತಿ ಹಾಕಿಕೊಳ್ಳಲಾಗಿದೆಯೇ: ಅನುಮೋದನೆ ದೊರೆತ ನಂತರ ಕಾಲೇಜನ್ನು 

ಪ್ರಾರಂಭಸಲಾಗುವುದು. ' 

(3) ಎಐಸಿಟಇ' ನಿಯಮಗಳ ಕಟ್ಟಡ. ಇತರೆ ಮಾಲಘಾತ' 


ಬರುವ ಶೈಕ್ಷಣಿಕ ಸಾಲಅನಲ್ಲ ಕಾಲೇಜು 
ಆರಂಭವಾಗದಿದ್ದಲ್ಲ ಇದಕ್ಕೆ ಯಾರನ್ನು 
ಹೊಣೆಗಾರರನ್ನಾಗಿ ಮಾಡಲಾಗುವುದು? 


ಸೌಕರ್ಯ ಹಾಗೂ ಬೋಧಕ/ಬೋಧಕೇತರ ಸಿಬ್ಬಂದಿ 
ಒದಗಿಸಿದ ನಂತರವೇ ಎಐಸಿಟಇ ಯು ಕಾಲೇಜು 
ಪ್ರಾರಂಭಿಸಲು ಅನುಮತಿ ನೀಡುತ್ತಿದೆ. 


ಕಡತ ಸಂಖ್ಯೆ: ಇಡಿ ೨4 `` ಹೆಜ್‌ಪಿಟ 2020 


(ಡಾ: ಅಶ್ವ ನಾರಾಯಣ ಸಿ.ಎನ್‌) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಉನ್ನತ ಶಿಕ್ಷಣ ಸಜವರು 


